ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಫ್ರನ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


1169 

ಡಾ: ವೈಎ. ನಾರಾಯಣಸ್ವಾಮಿ (ಶಿಕ್ಷಕರ ಕೇತು 
20.12.2018, 

ಮಾನ್ಯ ಮುಖ್ಯ ಮಂತ್ರಿಗಳು 


I ಈ 


ಉತ್ತರ 


ನಾಡಫ್ರಭು ಕೆಂಪೇಗೌಡ ಅಂತರಾಷ್ಟ್ರೀಯ ವಿಮಾನ 
ನಿಲ್ದಾಣವನ್ನು ಪ್ರಾರಂಭ ಮಾಡಿದ್ದು ಯಾವಾಗ: 
ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ 
ಎಷ್ಟು: ಇದರಲ್ಲಿ ಕನ್ನಡಿಗರೆಷ್ಟು; (ಹುದ್ದೆವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


* ಕೆಂಪೇಗೌಡ ಅಂತರಾಷ್ಟ್ರೀಯ "ವಿಮಾನ ನಿಲ್ದಾಣದ 
ಕಾರ್ಯಾಚರಣೆಯು ದಿನಾಂಕ 24/05/2008 ರಂದು 
ಪ್ರಾರಂಭವಾಯಿತು. 

* ಬೆಂಗಳೂರು ಅಂತರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹೊರ 
ಗುತ್ತಿಗೆ ನೌಕರರು ಸೇರಿ ಒಟ್ಟು 3708 ಸಿಬ್ಬಂದಿಗಳು ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. 

* ಇದರಲ್ಲಿ ಕನ್ನಡಿಗರ ಒಟ್ಟು ಸಂಖ್ಯೆ 2671. 

* (ಹುದ್ದೆವಾರು ಸಂಪೂರ್ಣ ಮಾಹಿತಿ ಅನುಬಂಧ-1! ರಲ್ಲಿ 
ಲಗತ್ತಿಸಿದೆ) 


ಆ) 


ಈ ವಿಮಾನ ನಿಲ್ದಾಣದ ವಿವಿಧ ಹುದ್ದೆಗಳ ಭರ್ತಿ 
ಸಮಯದಲ್ಲಿ ಡಾ: ಸರೋಜಿನಿ ಮಹಿಷಿ 
ವರದಿಯನ್ನು ಅನುಷ್ಠಾನ ಮಾಡಲಾಗಿದೆಯೇ: 
(ಮಾಹಿತಿ ನೀಡುವುದು) 


ಕೆಂಪೇಗೌಡ ವಿಮಾನ ನಿಲ್ದಾಣವು ಪ್ರತಿಷ್ಠಿತ ಅಂತರಾಷ್ಟ್ರೀಯ ವಿಮಾನ 
ನಿಲ್ದಾಣವಾಗಿದ್ದು, ಜಾಗತಿಕ ಗುಣಮಟ್ಟಿಕ್ಕೆ ಅನುಗುಣವಾಗಿ ಗರಿಷ್ಠ 
ಮಟ್ಟಿದ ಸುರಕ್ಷತೆ, ದಕ್ಷತೆ ಮತ್ತು ಗ್ರಾಹಕರನ್ನು ತೃಪ್ತಿಪಡಿಸುವ 
ಜವಾಬ್ದಾರಿಯನ್ನು ಹೊಂದಿರುತ್ತದೆ. y 


ಈ ಮಹತ್ವದ ಜವಾಬ್ದಾರಿಯನ್ನು ಪಾಲಿಸುವ ನಿಟ್ಟಿನಲ್ಲಿ ಅರ್ಹ 
ಅಭ್ಯರ್ಥಿಗಳನ್ನು ಎಲ್ಲಾ ಹಂತಗಳಲ್ಲಿಯೂ ನೇಮಿಸಿಕೊಳ್ಳಬೇಕಾಗುತ್ತದೆ. 
ಆದಾಗ್ಯೂ ಹುದ್ದೆಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಪ್ರಥಮ 
| ಆಧ್ಯತೆಯ ನೀಡಲಾಗುತ್ತಿದೆ. ' 


ಇ) 


ಸರ್ಕಾರದ ನಿಲುವೇನು? 
if: 


[ಪಾಡನ್ಧಕ್ಸ ಇನಾಸನ ನ್ಯ 


§ ಉಧ್ಧವಿಸುವುದಿಲ್ಲ s 


ಸಂಖ್ಯೆ: ಮೂಅಇ 99 ರಾಅವಿ 2018 


kK 
(ಹೆಟ್‌.ಡಿ.ಕುಮಾರಸ್ಥಾಮಿ) 


ಮುಖ್ಯಮಂತ್ರಿ - 


ಅನುಬಂಧ - 1 


ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರ ಹುದ್ದೆವಾರು ವಿವರ 


ಕಾರ್ಯನಿರ್ವಾಹಕ ಯನ್ನ; ವ್ಯವಸ್ಥಾಪಕರ ಹಂತ ಮೇಲ್ವಿಚಾರಣೆಗನುರಿತ ಕಶ ರಹಿತ/ಅರೆ ಒಟ್ಟು 
ಮಟ್ಟ ನೌಕರರ ಹಂತ . ನುರಿತ/ಹೊರ ಗುತ್ತಿಗೆ ನೌಕರರು 
ಸನ್ನಡಸ್ನಕು ಷಾ ಒಟ್ಟು] ಕನ್ನಡಿಗರು ಸತ ಒಟ್ಟು | ಕನ್ನಡಿಗರು] ಇತರೆ ಒಟ್ಟು ಕನ್ನೆಔಗರುT ಇ ಒಟ್ಟು ಡಿಗೆರು ಇತರೆ 
ಒಟು 


13 185 192 ‘377, 368 222 590] 2105 606 2711| 2671 1037 3708 


